ಸಾರ್ಸ್‌-ಕೋವ-2 
ಬಗ್ಗೆ ನಮಗೇನು ತಿಳಿದಿದೆ? 


ಶಾಹಿದ್‌ ಜಮೀಲ್‌ 


4 

p 
ಳ್‌. 
4 


ತ್ಲೀಚೆಗೆ. ಅ೦ದರೆ ಕೆಲವು ಸಮಯದಿಂದ 

ವಿಜ್ಞಾನಿಗಳು ಭವಿಷ್ಯದಲ್ಲ ಒಂದು 
ಅಂಟುಜಾಡ್ಯವನ್ನು ಉಂಟುಮಾಡಬಲ್ಲಂತಹ, 
ಸಂಭವನೀಯ ಅಜ್ಞಾತ “ಖಾಲುಲೆ X” ಏಜೆಂಟನ 
ಹೊರಹೊಮ್ಮುವಿಕೆಯನ್ನು ಅಂದಾಜು ಮಾಡಿದ್ದರು. 
2೦1೨ ರ ಡಿಸೆಂಬರಿನಲ್ಲ ಜಗತ್ತು ಒಂದು ಹೊಸ 
ವೈರಾಣುವಿನ ಸುದ್ದಿಯೊಂದಿಗೆ ನಿದ್ದೆಬುಂದ ಎಚ್ಚೆತ್ತಿತು. 
ಮೊದಲಗೆ ೭೦1೨ ನೂತನ ಕೊರೊನಾವ್ಯೆರಸ್‌ ಎಂದು 
ಹೆಸರಿಸಲ್ಪಟ್ಟ ಇದನ್ನು ನಂತರ ಸಾರ್ನ್‌-ಕೋವಿ-2೨ 
ಎಂದು ಮರುನಾಮಕರಣ ಮಾಡಲಾಯುತು. 


ಇದರ ಹೆಸರಿನಲ್ಪರುವ "ಸಾರ್ಸ್‌ (SARS)” ಎನ್ನುವ 
ಪದ ಕೆಲವು ಸೋಂಕಿತ ವ್ಯಕ್ತಿಗಳಲ್ಲ ಹುಟ್ಟುಹಾಕುವ 
ಲಕ್ಷಣಗಳನ್ನು ಪ್ರತಿಫಅಸುತ್ತದೆ-ಸಿವಿಯರ್‌ ಅಕ್ಯೂಟ್‌ 
ರೆಸ್ತಿರೇಟರಿ ಸಿಂಡ್ರೋಮ್‌ (ಉಗ್ರ ಪ್ಲರೂಪದ ತೀಕ್ಷ್ಮ 
ಉಸಿರಾಟದ ಲಕ್ಷಣ) ಮತ್ತು 'ಕೋವಿ-2' ಎನ್ನುವುದು 
ಶೇ ರೀತಿಯ ಲಕ್ಷಣಗಳನ್ನು ಉಂಟುಮಾಡುವ 
ಕೊರೊನಾವ್ಯೆರಸ್ತಿನಲ್ಲ ಇದು ಎರಡನೆಯದು 
ಎನ್ನುವುದನ್ನು ಪ್ರತಿನಿಧಿಸುತ್ತದೆ (ಮೊದಲ ವೈರಾಣು 
2೦೦೭-೦3 ರಲ್ತಿ ಹುಳ್ಟಿಬಂದುದಾಗಿದ್ದು. ಇದನ್ನು 
ಸಾರ್ಸ್‌-ಕೋಪವಿ-1 ಎಂದು ಕರೆಯಲಾಗಿದೆ). ಅತ್ಯಧಿಕ 
ಸಾಮರ್ಥ್ಯದ ಇಲೆಕ್ಟ್ರಾನ್‌ ಮ್ಯೈಕ್ರೋಸ್ಗೋಪ್‌ ಮೂಲಕ 
ನೋಡಿದಾಗ ತಮ್ಮ ಮೇಲ್ಮೈ ಮೇಲೆ ಸೂರ್ಯ 
ಪ್ರಭಾವಲಯ (ಕೊರೊನಾ-ಹೆಸರಿಗೆ ಕಾರಣ)ವನ್ನು 
ಹೋಲುವ ಮುಳ್ಳುಗಳಂತಹ ರಚನೆಯನ್ನು 


26 | ಐ ಪಂಡೆರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಹೊಂದಿರುವ ವೈರಾಣುಗಳ ಒಂದು ಗುಂಪೇ 
ಕೊರೊನಾವ್ಯೆರಸ್‌ಗಳ ಗುಂಪು (ಚಿತ್ರ 1 ನೋಡಿ). 
[od ವೈರಾಣುವು ತರುವ ಖಾಯಿಲೆಯನ್ನು 
ಕೊರೊನಾವ್ಯೆರಸ್‌ ಇನ್ನೆಕ್ಷಿಯಸ್‌ ಡಿಪೀಸ್‌ 2೦1೨ 
(ಕೊರೊನಾವ್ಯೆರಸ್‌ ಸೋಂಕು ರೋಗ 2೦1೨), 
ಪುಟ್ಟದಾಗಿ ಕೊವಿಡ್‌-19೨ ಎಂದು 
ಕರೆಯಲಾಗುತ್ತದೆ. 


ಚಿತ್ರ 1. ಸ್ಪಷ್ಟವಾಗಿ ಗೋಚರಿಸುವ ಕೊರೊನಾಗಳುಳ್ಳ 
ಸಾರ್ಸ್‌-ಕೋವಿ-2 ಕಣಗಳ ಇಲೆಕ್ಟ್ರಾನ್‌ 
ಮೈಕ್ರೋಗ್ರಾಫ್‌. ಪ್ರಯೋಗಾಲಯದಲ್ಲ ಬೆಳೆಸಿದ 
ಜೀವಕೋಶಗಳ ಮೇಲ್ಮೈನಿಂದ ಹೊರಬರುತ್ತಿರುವ 
ವೈರಾಣು ಕಣಗಳನ್ನು ತೋರಿಸಲಾಗಿದೆ. 

ಕೃಪೆ: NIAID Rocky Mountain Laboratories (RML), 
U.S. NIH. URL: https://www.flickr.com/photos/ 


niaid/49534865371/in/album-72157712914621487/. 
License: CC-BY. 


ಕೊರೊನಾ ವೈರಾಣುಗಳು ಮಾನವರಲ್ಪ, 
ಇತರ ಸಸ್ತನಿಗಳಲ್ಲ. ಮತ್ತು ಪಕ್ಷಿಗಳಲ್ಲ 
ಕಂಡುಬರುತ್ತದೆ ಹಾಗೂ ಅವು ಈ 
ಜೀವಿಗಕಲ್ಪ ತೀವ್ರತೆರನಾದ ಹಾಗೂ ಪದೇ 
ಪದೇ ಬರುವ ಸೋಂಕುಗಳನ್ನು 
ಉಂಟುಮಾಡುತ್ತವೆ. ಈ ಕುಟುಂಬಕ್ಕೆ 
ಸೇರಿದ ಸದಸ್ಯರನ್ನು 193೦ರ ದಶಕದಲ್ಲೇ 
ಪ್ರಾಣಿಗಳ೦ದ ಪ್ರತ್ಯೇಕಿಸಲಾಗಿದೆ ಆದರೆ. 
ಮನುಷ್ಯರಲ್ಲ ಉಸಿರಾಟದ ಖಾಲಯುಲೆ ತರುವ 
ಕೆಲವು ವೈರಾಣುಗಳು ಇದೇ ಕುಟುಂಬಕ್ಕೆ 
ಸೇರಿವೆ ಎನ್ನುವುದನ್ನು 1೨60೦ ರಲ್ಲಷ್ಟೇ ಪತ್ತೆ 
ಮಾಡಲಾಲಯುತು. ಇಂತಹ ನಾಲ್ದು ಮಾನವ 
ಕೊರೊನಾ ವೈರಾಣುಗಳು ಮಾನವ 
ಸಮುದಾಯದೊಳಗೇ ಅಸ್ತಿತ್ವದಲ್ಲರುವುದನ್ನು 
ಗುರುತಿಸಲಾಯುತು. ಇವು ವರ್ಷಂಪ್ರತಿ 
ಬರುವ ಶೇ 2೦ರಷ್ಟು ಶೀತ-ನೆಗಡಿ 
ಖಾಲುಲೆಗೆ ಕಾರಣವಾಗಿವೆ. 


ಹೊಸ ವೈರಾಣುಗಳು ಎಲ್ಲ ಸಮಯದಲ್ಲೂ 
ಹೊರಹೊಮ್ಯ್ಮುತ್ತಿವೆ. ಆದರೆ ಅವು ಪ್ರಾಧಾನ್ಯತೆ 
ಪಡೆಯುವುದು ಮಾನವನಲ್ಲ ಅಥವಾ ಇತರ 
ಪ್ರಾಣಿ ಪ್ರಬೇಧಗಕಲ್ಲ ಖಾಯುಲೆ ತಂದಾಗ 
ಮಾತ್ರ. ಕಳೆದೆರಡು ದಶಕಗಕಲ್ಪ 
ಜಗತ್ತಿನಾದ್ಯಂತ ಏಕಾಏಕಿ ಖಾಯಿಲೆ 
ಮೂಡಿಸುವ, ಮೂರು ಹೊಸ ಮಾನವ 
ಕೊರೊನಾವ್ಯರಸ್‌ಗಳು ಬಾವಲಗಳಂ೦ದ 
ಹೊರಹೊಮ್ಮಿವೆ. ಇವುಗಳಲ್ಲ ೨೦೦2-೦3 
ರಲ್ತ ಚೀನಾದಲ್ಲಿ ಹೊರಹೊಮ್ಮಿದ ಸಾರ್ಸ್‌- 
ಕೋವಿ, 2೦1೭ ರಲ್ಲ ಸೌದಿ ಅರೇಜಯಾದಲ್ಲ 
ತಲೆದೋರಿದ ಮಿಡಲ್‌ ಈಸ್ಟ್‌ ರೆಸ್ಟಿರೇಟರಿ 
ಸಿಂಡ್ರೋಮ್‌ ಕೊರೊನಾವ್ಯೆರಸ್‌ (ಮರ್ಸ್‌- 
ಕೋವಿ) ಮತ್ತು ಚೀನಾದಲ್ಲ ತೀರಾ ಇತ್ತೀಚೆಗೆ 
ತಲೆದೋರಿದ ಸಾರ್ಸ್‌-ಕೋವಿ-2 ಸೇರಿವೆ. 
ಈ ಎಲ್ಲ ವೈರಸ್‌ಗಳೂ ಒಂಡೇ ರೀತಿಯ 
ಬಾಹ್ಯ ಲಕ್ಷಣಗಳು ಮತ್ತು ವಂಶವಾಹಿಯ 
ರಚನೆಯನ್ನು ಒಳಗೊಂಡಿವೆ ಆದರೆ ಅವುಗಳ 
ವಂಶವಾಹಿನಿಯ ಸರಣಿಗಳಲ್ಪ ವ್ಯತ್ಯಾಸವಿದೆ. 
ಉದಾಹರಣೆಗೆ, ಸಾರ್‌್‌-ಕೋವಿ-2 
ನಲ್ಲರುವ ಸರಿಸುಮಾರು 8೦% ಸರಣಿಯು 
ಸಾರ್ಸ್‌- ಕೋವಿ 1ರ ಇರುವಂತೆಯೇ 
ಇದ್ದು. ಸರಿಸುಮಾರು 55೫4 ಮರ್ಸ್‌-ಕೋವಿ 
ಮತ್ತು ಸರಿಸುಮಾರು 5೦% ವಂಶವಾಹಿನಿಯ 
ಸರಣಿಯು ನೆಗಡಿ ತರುವ ಕೊರೊನಾ- 
ವೈರಸ್‌ಗಳಲ್ಲ ಇರುವಂತೆಯೇ ಇದೆ. 


ಪಾರ್ಸ್‌-ಕೋವಿ-2 ಬಧ್ಗೆ ನಮಗೇನು ತಿ೪ದಿದೆ? 
2೦1೨ ರ ಕೊನೆಯ ಭಾಗದಲ್ಲ. ಚೀನಾದ 
ಹುಖ್ಯೆ ಪ್ರಾಂತ್ಯ ಹಾಗೂ ಅದರ ಪ್ರಮುಖ 
ನಗರ ವುಹಾನ್‌ನ ವೈದ್ಯರು ನ್ಯುಮೋನಿಯಾ 
ಇರುವ ರೋಗಿಗಳ ಗುಂಪೊಂದನ್ನು 
ಅವಲೋಕಸಲಾರಂಭಸಿದರು. ಇದು 
ಶ್ವಾಸಕೋಶದ ಒಂದು ಸೋಂಕು 
ರೋಗವಾಗಿದ್ದು. ಇದರಲ್ಪ ಗಾಆಚೀಲಗಳು 
ಉರಿಯೂತವನ್ನು ಹೊಂದಿರುತ್ತವೆ ಮತ್ತು 


ದವ ಅಥವಾ ಕೀವಿನಿಂದ ತುಂಬ- 
ಕೊಳ್ಳಬಹುದು. ಇದರಿಂದಾಗಿ ಕೆಮ್ಮು. ಜ್ವರ, 
ನಡುಕ, ಮತ್ತು ಉಸಿರಾಟದ ತೊಂದರೆಗಳು 
ತಲೆದೋರುತ್ತವೆ. (ಚಿತ್ರ ೭ ನೋಡಿ). 
ನ್ಯುಮೋನಿಯಾದ ಸ್ಥಿತಿಯು ಹಲವು 
ಸೂಕ್ಷ ಣು ಜೀವಿಗಳಂ೦ದ 
ಉಂಲಾಗುವುದಾದರೂ (ಅಂದರೆ 
ಬ್ಯಾಕ್ಟೀರಿಯಾ, ವೈರಾಣು ಮತ್ತು ಶಿಅಂದ್ರ). 
ವುಹಾನ್‌ನ ರೋಗಿಗಳ ಶ್ವಾಸಕೋಶದಿಂದ 
ತೆಗೆದ ದವದ ವಂಶವಾಹಿನಿಯ ಸರಣಿ 
ಪರೀಕ್ಷೆ ಮಾಡಿದಾಗ, ಸಾರ್ಸ್‌-ಕೋವಿ-1 ನ್ನು 
ಹೋಲುವ ಆದರೆ. ಅದರದಲ್ಲದ 
ವಂಶವಾಹಿನಿಯ ಸರಣಿ ಕಂಡುಬಂತು. ಈ 
ರೋಗಿಗಳ ಶ್ವಾಸಕೋಶ, ಗಂಟಲು ಮತ್ತು 
ಮೂಗಿನ ಕುಹರದ ದ್ರವದ ಸೋಂಕಿಗೆ 
ಒಳಪಡಿಸಿದ ಜೀವಕೋಶಗಳ ಕೃಷಿ 


(ಸೆಲ್‌ ಕಲ್ಲರ್‌)ಂಯಂದ ವೈರಾಣುವನ್ನು 
ಪ್ರತ್ಯೇಕಿಸಿಲಾಯಿತು. ಹೀಗೆ, ಶಕ್ತಿಯುತ 
ಪತ್ತೆಯ ಸಾಧನಗಳು, ಕೋಶಕ್ಕಷಿ, ಮತ್ತು 
ವಂಶವಾಹಿನಿ ಸರಣಿ ತಂತ್ರಜ್ಞಾನಗಳು ಕೆಲವೇ 
ವಾರಗಳ ಒಳಗೆ ವೈರಾಣುವಿನ ಗುರುತು ಪತ್ತೆ 
ಮಾಡುವುದನ್ನು ಬಜಿತಪಡಿಸಿದವು. 


ಇತರ ಎಲ್ಲಾ ಕೊರೊನಾವ್ಯೆರಸ್‌ಗಳಂತೆಯೇ. 
ಸಾರ್ಸ್‌- ಕೋವಿ-2೨ ಎನ್ನುವುದು ಒಂದು 
ಅತ್ಯಂತ ಪುಟ್ಟ ಕಣವಾಗಿದ್ದು, ಅದರ ಗಾತ್ರ 
ಸರಿಸುಮಾರು 100 ನ್ಯಾನೋಮೀಟರ್‌ 
ಇರುತ್ತದೆ (1 ನ್ಯಾನೋಮೀಟರ್‌- 10 
ಮೀಟರ್‌). ಈ ಕವಚವಿರುವ ವೈರಾಣು 
ಮೇದಸ್ಸಿನಿಂದ ರಚಿತವಾಗಿರುವ ತನ್ನ 
ಕವಚದಲ್ಪ್ಲ ಮೂರು ವಿಭಿನ್ನ 
ಪ್ರೋಟೀನುಗಳನ್ನು ಒಳಗೊಂಡಿದೆ-ಸ್ಟೈಕ್‌ 


ಸಾಮಾನ್ಯ ಸ್ಥಿತಿ 


ಆಮ್ಲಜನಕ 


ಆಮ್ಲಜನಕವು 
ರಕ್ತವನ್ನು ತಲುಪಲು 
ಅಸಮರ್ಥವಾಗುತ್ತದೆ 


ವಾಯುಕೋಶದಲ್ಲ ದವ 
ತುಂಬರುವುದು 


ನ್ಯುಮೋನಿಯಾ 


ಚಿತ್ರ 2. ಚೀನಾದ ವುಹಾನ್‌ನಲ್ಲ ನ್ಯುಮೋನಿಯಾ ಪೀಡಿತ ರೋಗಿಗಳ ಗುಂಪೊಂದರಿಂದ ಕೋವಿಡ್‌-19ರ 
ಪತ್ತೆ ಸಾಧ್ಯವಾಯತು. ಶ್ವಾಸಕೋಶದ ಸೋಂಕು ಗಾಆಚೀಲಗಳ ಒಳಗೆ ದ್ರವ ಸಂಗ್ರಹವಾಗುವುದಕ್ಕೆ 
ಕಾರಣವಾಗಬಹುದು, ಇದರಿಂದಾಗಿ ಉಸಿರಾಟದ ತೊಂದರೆಗಳು ಉಂಬಾಗುತ್ತವೆ. 


ಕೃಪೆ: National Institutes of Health, United States Department of Health and Human Services, Wikimedia 
Commons. URL: https://commons.wikimedia.org/wiki/File:New_Pneumonia_cartoon.jpg. License: CC-BY. 


ಐ ವಂಡರ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ | ಜನವರಿ 2021 27 


ದರವು ಕಡಿಮೆ ಇರುತ್ತದೆ ಉದಾಹರಣೆಗೆ, 
ಇನ್ನ್ಲುಯೆನ್ನಾ ವೈರಾಣು (ಆರ್‌ಎನ್‌ಎ 
ವೈರಸ್‌ಗಳು) ಗಳಗಿಂತ ಸುಮಾರು 1.೦೦೦ 
ಪಾಲು ಕಡಿಮೆ ಇರುತ್ತವೆ. 


ಕಿರು ಕವಚದ ಪ್ರೋಟೀನ್‌ (ಇ) 
ಪ್ರೋಟೀನ್‌ ಮುಳ್ಳು (ಎಸ್‌) 
(fe 


> 
ದೌ 


ಕವಚ 


ಜ್‌ 


ನ್ಯೂಕ್ಷಿಯೋ ಕ್ಯಾಪ್ಟಿಡ್‌ ಈಗಿರುವ ಪ್ರಕಾರ, ಸಾರ್ಸ್‌-ಕೋವಿ-2 ನ 


ಪ್ರೋಟೀನ್‌ (ಎನ್‌) 


ಪದರ ಪ್ರೋಟೀನ್‌ (ಎಮ್‌) 


ಚಿತ್ರ 3: ಸಾರ್ಸ್‌-ಕೋವಿಡ್‌-2 ಕಣ, ಕಲಾವಿದನ ರಚನೆಗೆ ಅನುಗುಣವಾಗಿ. ಎಸ್‌ನ ಅಂದಾಜು ನೂರು 
ಲ್ರೈಮರುಗಳು (ಅಥವಾ 3೦೦ ಮಾನೊಮರ್‌ಗಳು). ಎಂನ ಸುಮಾರು 2೦೦೦ ಪ್ರತಿಗಳು ಮತ್ತು ಇ ನ 
ಸುಮಾರು ೭೦ ಪ್ರತಿಗಳು ಪ್ರತಿ ವೈರಸ್‌ ಕಣದ ಮೇದಸ್ಸಿನ ಕವಚದಲ್ಲ ಆಕವಾಗಿ ಹೂತುಕೊಂಡಿರುತ್ತದೆ. 
ಈ ಕವಚದೊಳಗೆ, 30,0೦೦ ಬೇಸ್‌ಗಳರುವ ಒಂದು ಆರ್‌ಎನ್‌ಎ ಎಕೆ ನ್ಯೂಕ್ಸಿಯೋಕ್ಕಾಪ್ಪಿಡ್‌ (ಎನ್‌) 
ಪ್ರೋಟೀನ್‌ನ ಹಲವು ಪ್ರತಿಗಳ ಸುತ್ತ ಬಗಿಯಾಗಿ ಸುತ್ತಿಕೊಂಡಿರುತ್ತದೆ. 


ಕೃಪೆ: Created by Maya Peters Kostman for the Innovative Genomics Institute. URL: https:// 
innovativegenomics.org/wp-content/uploads/2020/04/Single-virion-with-all-parts-labeled.png. License: 


CC-BY-NC-SA. 


(ಎಸ್‌), ಎನ್ನೆಲಪ್‌ (ಇ) ಮತ್ತು ಮೆಂಬ್ರೇನ್‌ 
(ಎಂ) ಪ್ರೋಟೀನು. ಇದರಲ್ಪ್ಲರುವ ಎಸ್‌ 
ಪ್ರೋಟೀನ್‌ ಅದಕ್ಕೆ ಪ್ರಭಾವಲಯದ 
ಆಕಾರವನ್ನು ನೀಡುತ್ತದೆ. ಈ ಕವಚದ 
ಒಳಗಡೆ, 30,೦೦೦ ಪ್ರತ್ಯಾಮ)್ಮಗಳ ಅಥವಾ 
ನ್ಯೂಕ್ಸಿಯೋಟ್ಯಿಡ್‌ಗಳನ್ನು ಒಳಗೊಂಡಿರುವ 
ಒಂದು ಎಳೆಯ ಆರ್‌ಎನ್‌ಎ (RNA), 
ನ್ಯೂಕ್ಸಿಯೋಕ್ಕಾಪ್ಪಿಡ್‌ ಹ್ರೋಟನಿನ (ಎನ್‌) 
ಹೆಲವು ಪ್ರತಿಗಳ ಸುತ್ತ ಬಗಿಯಾಗಿ 
ಸುತ್ತಿಕೊಂಡಿದೆ (ಚಿತ್ರ 3 ನೋಡಿ). 
ಸೋಂಕಿನ ಸಮಯದಲ್ಲ. ವೈರಾಣು 
ಆರ್‌ಎನ್‌ಎ (RNA) ಒ೦ದು ಆತಿಥೇಯ 
ಕೋಶವನ್ನು ಪ್ರವೇಶಿಸುತ್ತದೆ. ತನ್ನದೇ 
ನಕಲುಪ್ರತಿಗಳನ್ನು ಸೃಷ್ಟಿಮಾಡಿಕೊಳ್ಳುತ್ತದೆ 
ಮತ್ತು ವೈರಾಣು ಕಣಗಳ ಪ್ರತಿಗಳ ತಯಾರಿಗೆ 
ಅಗತ್ಯವಿರುವ ಸುಮಾರು 24-27 
ಪ್ರೋಟನುಗಳ ಸಂಯೋಜನೆಗೆ 
ಮಾರ್ಗದರ್ಶನ ಮಾಡುತ್ತದೆ. ಇವುಗಕಲ್ಲ 
ಕೆಲವು ಪ್ರೋಟೀನುಗಳು, ಉದಾಹರಣಿಗೆ 
ವೈರಲ್‌ ರೆಪ್ಲಿಕೇಸ್‌ ಕಣ್ಣ ಮತ್ತು ಎಸ್‌. ಎಂ. 
ಇ. ಎನ್‌ ಪ್ರೋಟೀನುಗಳು ನೇರವಾಗಿ 
ನೆರವಾಗುತ್ತವೆ. ಕೆಲವು ರಚನಾತೃಕವಲ್ಲದ 
ಪ್ರೋಟೀನುಗಳು ಉದಾಹರಣೆಗೆ ಹೆಚ್ಚು 
ದಕ್ಷತೆಯೊಂದಿಗೆ ವೈರಸ್‌ ಕಣಗಳ 
ಪ್ರತಿಗಳನ್ನು ಉತ್ಪಾದಿಸುವುದಕ್ಕೆ ಆತಿಥೇಯ 
ಕೋಶದ ಕೋಶೀಯ ಪ್ರಕ್ರಿಯೆಗಳನ್ನು 
ಮಾರ್ಪಾಡು ಮಾಡುವುದರ ಮೂಲಕ ೦3೩ 
ಪ್ರೋಟೀನು ಪರೋಕ್ಷವಾಗಿ ನೆರವಾಗುತ್ತದೆ. 


ಒಜಚಿದು ಆರ್‌ಎನ್‌ಎ (RNA) ವೈರಾಣುವಿಗೆ 
ಅಸಾಮಾನ್ಯವಾಗಿರುವ, 30,00೦ 


ಪ್ರತ್ಯಾಮ್ಲಗಳಷ್ಟು ಉದ್ದನೆಯದಾದ ಅಳತೆಯ 
ಕೊರೋನಾವ್ಯರಸ್‌ಗಳ ವಂಶವಾಹಿನಿಯ 
(ಹೆಚ್ಚಿನವು ಇದರ ಮೂರನೆಯ ಒಂದು 
ಭಾಗದಷ್ಟು ಮಾತ್ರವಿರುತ್ತವೆ) ಗಾತ್ರವು ಅದರ 
ಪ್ರಸರಣ ಅಥವಾ ರೋಗದ ತೀವ್ರತೆಯ 
ಮೇಲೆ ಪರಿಣಾಮ ಉಂಟುಮಾಡಲಾರದು. 
ಬೃಹತ್‌ ಸಮುದಾಯದ ಗಾತ್ರಗಳು ಮತ್ತು 
ವಂಶವಾಹಿನಿಯ ಪ್ರತಿ ಉತ್ಪಾದಿಸುವ 
ಸಮಯದಲ್ಲ ಸೇರ್ಪಡೆಯಾಗುವ ಅಧಿಕ 
ಮಟ್ಟದ ದೋಷಗಳು ಈ ವೈರಾಣುಗಳು 
ಹೆಚ್ಚನ ಪ್ರಮಾಣದ ರೂಪಾಂತರವನ್ನು 
ತೋರುವಂತೆ ಮಾಡುತ್ತವೆ. ಸಾಮಾನ್ಯವಾಗಿ. 


ಆರ್‌ಎನ್‌ಎ (RNA) ವೈರಸ್‌ ಡಿಎನ್‌ಎ 


(DNA) ವೈರಾಣುಗಿಂತಲೂ ಹೆಚ್ಚು ವೇಗವಾಗಿ 
ರೂಪಾಂತರಗೊಕಳ್ಳುತ್ತವೆ. ಏಕೆಂದರೆ, ಅವುಗಳ 
ರೆಪ್ಲಕೇಸ್‌ಗಳು (ಒಂದು ಆರ್‌ಎನ್‌ಎ 
(RNA) ಅಚ್ಚನ್ನು ಉಪಯೋಗಿಸಿಕೊಂಡು 
ಪೂರಕ ಆರ್‌ಎನ್‌ಎ (RNA) ಅಣುವನ್ನು 
ಸಂಯೋಜಸುವ ಕ್ರಿಯೆಯ ವೇಗವನ್ನು 
ಹೆಚ್ಚಿಸುವ ಕಿಣ್ಣಗಳು) ದೋಷಗಳನ್ನು 
ತಿದ್ದುಪಡಿ ಮಾಡುವ ಕಾರ್ಯವನ್ನು 
ಮಾಡುತ್ತವೆ. ಅಧಿಕ ರೂಪಾಂತರ ದರವೆಂದರೆ 
ಹೆಚ್ಚು ವೈವಿಧ್ಯಮಯ ವೈರಾಣು 
ಸಮುದಾಯದ ಸೃಷ್ಟಿ. ಇವುಗಳಲ್ಲ ಕೆಲವು 
ಬದುಕುಆಯುವ ಹಾಗೂ ಹೆಚ್ಚು 
ಪರಿಣಾಮಕಾರಿಯಾಗಿ ಪ್ರಸರಣಗೊಳ್ಳುವ 
ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಆದರೂ, 
ಪ್ರತಿ ತಯಾರಿಯ ತಪ್ಪುಗಳನ್ನು ತಿದ್ದುಪಡಿ 
ಮಾಡುವ ಒಂದು ಕಿಣ್ಣದಿಂದಾಗಿ 
ಕೊರೊನಾವ್ಯೈರಸ್‌ಗಳಲ್ಲ ರೂಪಾಂತರದ 


28 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


ಒಂದು ಸ್ಟೇನ್‌ ಮಾತ್ರ ಜಾಗತಿಕವಾಗಿ 
ಪರಿಚಲನೆಯಾಗುತ್ತಿದೆ. ಆದರೆ ಈ ಸ್ರೇನ್‌ 
ಹಲವು ಬಗೆಯ ಪ್ರತ್ಯೇಕ (ಐಸೊಲೇಬ್‌) 
ಗುಂಪುಗಳನ್ನು (ಅಥವಾ ಕ್ಷೇಡ್ಜ್‌) ಹೊಂದಿದೆ. 
ಇವು ಹೆಚ್ಚಾಗಿ ಭೌಗಣೋಳಆಕ ವಿತರಣೆಯಲ್ಲ 
ವ್ಯತ್ಯಾಸವನ್ನು ತೋರಿಸುತ್ತವೆ. ಅದು 
ಹೊರಹೊಮ್ಮಿದಂದಿನಿಂದ ಘಂ ವೈರಾಣುವಿನ 
ರೂಪಾಂತರಗೊಂಡ ಒಂದು ಪ್ರಕಾರವು ಇತರ 
ಪ್ರಕಾರಗಳಗಿಂತ ಹೆಚ್ಚು ವೇಗವಾಗಿ ಹರಡಿದೆ. 
ಈ ವೈರಾಣುವಿನಲ್ಲ ಒಂದು ಸ್ಪೈಕ್‌ 
ಪ್ರೋಟೀನಿನ 614 ನೇ ಅಮೈನೋ ಆಮ್ಲದ 
ಸ್ಥ್ಲಾನದಲ್ಲ ಅಸ್ಥಾರ್ಟಕ್‌ ಆಮ್ಲದ ಬದಲಾಗಿ 
ದೈೊಸಿನ್‌ ಕಂಡುಬಂದಿದೆ, ವಿಜ್ಞಾನಿಗಳು ಶಂ 


ರೂಪಾಂತರವು (06146 ಹೆಸರಿಸಲಾದ) 
ಪ್ಟೈಕ್‌ ಪ್ರೋಟೀನಿನ ಟ್ರೈಮರ್‌ಗಳ 
ಸ್ಥಿರತೆಯನ್ನು ಹೆಚ್ಚಸುವುದಲ್ಲದೇ 
ಪರಿಣಾಮಕಾರಿಯಾದ ಸೋಂಕನ್ನು 
ಉಂಟು ಮಾಡಲು ಸಾಧ್ಯವಾಗುವಂತೆ 
ಕೋಶದ ಮೇಲ್ಕೈನಲ್ಲರುವ ರಿಸೆಪ್ಪರ್‌ಗಳಗೆ 
ಅಂಟಕೊಳ್ಳುವ ಸಾಮರ್ಥ್ಯವನ್ನೂ 
ಹೆಚ್ಚಿಸಿದೆ ಎಂದು ನಂಜದ್ದಾರೆ. 


ಒಂದು ಆತಿಥೇಯ ಕೋಶದ ಒಳಕ್ಕೆ 
ಪ್ರವೇಶಿದಾಗ ಮಾತ್ರ ವೈರಾಣು 
"ಜೀವಿತ”ವಾಗಿರುವುದರಿಂದ, ನಾವದನ್ನು 
ಸೋಂಕುಕಾರಕ ಅಥವಾ ಹೊರಗಿರುವಾಗ 
ಸೋಂಕುಕಾರಕವಲ್ಲದವುಗಳೆಂದು 
ಕರೆಯುತ್ತೇವೆ (ಬಾಕ್ಸ್‌ 1 ನೋಡಿ). ಸಾರ್ಸ್‌- 
ಕೋವಿ-2 ಸಾಮಾನ್ಯ ತಾಪಮಾನದಲ್ಲ ಬೇರೆ 
ಬೇರೆ ಕಾಲದ ವರೆಗೆ ಸೋಂಕು-ಕಾರಕವಾಗಿ 
ಉಳಯಬಲ್ಲದು-ತಾಮ್ರದ ಮೇಲೆ 4 
ಘಂಟಿಗಳ ಕಾಲ, ಕಾರ್ಡ್‌-ಬೋರ್ಡ್‌ ಮೇಲೆ 
2೨4 ಘಂಟೆಗಳ ಕಾಲ, ಮತ್ತು ಪ್ಲಾಸ್ಟಿಕ್‌ 
ಹಾಗೂ ಸ್ಟೇನ್‌ಲೆಸ್‌ ಸ್ಲೀಲ್‌ ಮೇಲೆ 72 
ಘಂಟಿಗಳ ಕಾಲ. ಪ್ರಯೋಗಾಲಯ 
ಪರೀಕ್ಷೆಗಳಲ್ಲ. ಸಾರ್ಸ್‌-ಕೋನವಿ-2ನ್ನು 90°C 
ಅಥವಾ ಹೆಚ್ಚಿನ ತಾಪಮಾನದಲ್ಲ 
ಸೆಕುಂಡುಗಳೊಳಗೆ ನಿಷ್ಟಿಯಗೊಳಸಬಹುದು. 


ಇದು 40'€ನಲ್ಲ ಅತ್ಯಂತ ಸ್ಥಿರವಾಗಿರುತ್ತದೆ 
ಮತ್ತು 22'€ ನಲ್ಪ 7 ದಿನಗಳ ಕಾಲ. 
37'€ಗಕಲ್ಪ 1 ದಿನ, 56'€ ಗಕಲ್ಪ 10 


ನಿಮಿಷಗಳ ಕಾಲ ಮತ್ತು 70'೦ಗಳಲ್ಲ 1 
ನಿಮಿಷ ಸೋಂಕುಕಾರಕವಾಗಿ 
ಉಳದುಕೊಳ್ಳುತ್ತದೆ. ಗೃಹೋಪಯೋಗಿ 
ಬ್ರೀಚ್‌ (4% ಸೋಡಿಯಂ 
ಹೈಪೋಕ್ಲೋರೈಟ್‌) 11೦೦ ಪ್ರಮಾಣದಲ್ಲ 


ಬಳಸಿ ಮೇಲ್ಮೈಗಳನ್ನು ಸೋಂಕುನಿವಾರಣೆ 
ಮಾಡಿಕೊಳ್ಳಬಹುದು. ಆದರೆ ಇದನ್ನು 
ಮಾನವ ತ್ಯಚೆಯ ಮೇಲೆ ಬಳಸುವಂತಿಲ್ಲ 
ಏಕೆಂದರೆ ಅದು ಕಿರಿಕಿರಿಯನ್ನುಂಟು- 
ಮಾಡುತ್ತದೆ, ವಿಶೇಷವಾಗಿ ಕಣ್ಣಿನಲ್ಲ. 


ಸಾರ್ಸ್‌-ಕೋವಿ-2 ಬಂದುದೆಲ್ಪ೦ದ? 
ಸಾಕ್ಷಾ ಕದಾರಗಳು ಸೂಚಿಸುವಂತೆ ಇದು 
ಬಾವಲಅಯುಂದ ಮಾನವನೊಳಕ್ಕೆ ಜಗಿದ. 
ಈ ಜಗಿದಿದೆ ಒಂದೋ ನೇರವಾಗಿ 
ಆಗಿರುವುದು ಇಲ್ಲವೇ ಇನ್ನೊಂದು ಪ್ರಾಣಿ 
ಪ್ರಭೇದದ ಮೂಲಕ (ಈ ಸಂದರ್ಭದಲ್ಲ 
ಪ್ಯಾಂಗೊಲನ್‌-ಇದು ಒಂದು 
ಹುರುಪೆಯುರುವ ಸಸ್ತನಿಯಾಗಿದ್ದು ಇದರ 
ಮಾಂಸವನ್ನು ಚೀನಾ ದೇಶದಲ್ಲ ಆಹಾರವಾಗಿ 
ಸೇವಿಸಲಾಗುತ್ತದೆ ಮತ್ತು ಹುರುಪೆಯನ್ನು 
ಚೀನಾದ ಸಾಂಪ್ರದಾಯಕ ಔಷಧೀಯ 
ಪಧ್ಧತಿಯಲ್ಲ ಬಳಸಲಾಗುತ್ತದೆ) ಆಗಿರುವುದು. 


ಸಾಕ್ಷಾ $ದಾರಗಳೇನು? ಸಾರ್ಸ್‌-ಕೋಪವಿ-2 
ವಂಶವಾಹಿನಿಯ ೨6% ಸರಣಿಯು 
2೦೦8ರಲ್ತ್ಪ ಪೂರ್ವ ಚೀನಾದ 
ಬಾವಅಗಳಂದ ಪ್ರತ್ಯೇಕಿಸಿದ 
ಕೊರೊನವ್ಯರಸ್‌ ವಂಶವಾಹಿನಿಯ 
ಸರಣಿಯನ್ನು ಮತ್ತು ೨1% ವಂಶವಾಹಿನಿ 
ಸರಣಿಯು ಪ್ಯಾಂಗೊಲನ್‌ನಿಂದ 
ಪ್ರತ್ಯೇಕಿಸಲಾದ ಕೊರೊನಾವ್ಯರಸ್‌ನಲ್ಲರುವ 
ವಂಶವಾಹಿನಿಯ ಸರಣಿಯನ್ನು ಹೋಲುತ್ತದೆ. 
ಇದು ಸಾರ್ಸ್ನ್‌-ಕೋವಿ-1 (ಸರಿಸುಮಾರು 
8೦%), ಮರ್‌-ಕೋವಿ (ಸರಿಸುಮಾರು 
ರರ) ಮತ್ತು ಇತರ ಮಾನವ 
ಕೊರೊನಾವ್ಯರಸ್‌ (ಸರಿಸುಮಾರು 5೦%) ನ 
ತುಲನೆಯಲ್ಲ ಅತಿ ಹೆಚ್ಚಿದೆ. ಇದು 
ಹೇಳುವುದೇನೆಂದರೆ. ಸಾರ್ಸ್ನ್‌-ಕೋವಿ-2 ಈ 
ಮೊದಲೇ ಮಾನವನಲ್ಲ ಕಂಡುಬಂದಿದ್ದ 
ವೈರಾಣುಗಳ೦ದ ಜನ್ಯವಾದುದಲ್ಲದ. ಸಾರ್ಸ್‌ 
-ಕೋಪವಿ-2 ರಲ್ತರುವ ಸ್ಪೈಕ್‌ (Spike) 
ಪ್ರೋಟೀನಿನಲ್ಪರುವ ಎರಡು ಪ್ರಮುಖ 
ಲಕ್ಷಣಗಳು ಅವುಗಳು ಮಾನವನ 
ಜೀವಕೋಶಗಳಗೆ ಅಂಟಕೊಳ್ಳಲು ಮತ್ತು 
ದಕ್ಷವಾಗಿ ಪ್ರಸರಣಗೊಳ್ಳಲು ನೆರವಾಗುತ್ತವೆ. 
ಇವುಗಳಲ್ಲ ಒಂದು ಪ್ಯಾಂಗೊಲಅನ್‌ ಕೋವಿ- 
ಯಲ್ಲ ಕಂಡುಬರುತ್ತದೆ ಆದರೆ, ಬಾವಲ- 
ಕೋವಿಯಲ್ಲ ಇವೆರಡೂ ಇಲ್ಲ. ಹಾಗಾಗಿ 
ಹೆಚ್ಚನ ಸಾಧ್ಯತೆಯೆಂದರೆ, ಬಹುಶಃ 
ಪ್ಯಾಂಗೊಲನ್‌ ಮೂಲಕ ಸಾರ್ಸ್‌-ಕೋವಿ- 
2೨ರ ಮೂಲಜ ಬಾವಲಅಲಯುಂದ ಮಾನವನಿಗೆ 
ಜಗಿದಿರಬೇಕು. ನಂತರ ಈ ವೈರಾಣು. 
ದಕ್ಷತೆಯಿಂದ ಪ್ರಸರಣವಾಗುವ 
ಸಾಮರ್ಥ್ಯವನ್ನು ಪಡೆಯುವ ತನಕ 
ರೂಪಾಂತರಗೊಂಡು ಮಾನವನಲ್ಲ 
ವಿಕಾಸಗೊಂಡಿರಬಹುದು, ಹಾಗೂ 
ಉಸಿರಾಟದ ಖಾಯುಲೆಯನ್ನು 


ಜಗತ್ತಿನುದ್ದಗಲಕ್ಕೂ ಹರಡುವುದಕ್ಕೆ 
ಆರಂಭಸಿರಬಹುದು. 


ಸಾರ್ಸ್‌-ಕೋವಿ-2ನ್ನು 
ಪ್ರಯೋಗಾಲಯದಲ್ಲ ಅಭವೃದ್ಧಿ- 
ಪಡಿಸಲಾಯುತೇ? 

ಯಾರಾದರೂ ಅತ್ಯಂತ ರೋಗಕಾರಕವಾದ 
ಕೊರೊನಾವ್ಯೈರಸನ್ನು ವೃದ್ಧಿಪಡಿಸಲು 
ಪ್ರಯತ್ನಿಸಿದಲ್ಲಿ. ತಾಕಿೀಕವಾಗಿ, ಆರಂಭಕ 
ಅಂದು ಇನ್ನೊಂದು ಕೊರೊನಾವ್ಯರಸ್‌ 
ಆಗಿರಬೇಕೇ ಹೊರತು ಠೇ ವರೆಗೆ 
ಮಾನವನಲ್ಲ ರೋಗ ತಂದಿರುವ 
ಪುರಾವೆಯುಲ್ಲದ, ಯಾವುದೋ 
ಗುರುತುಪತ್ತೆಯುಲ್ಲದ, ಬಾವಅಆ ವೈರಾಣು 
ಅಥವಾ ಪಾಂಗೊಲನ್‌ ಮರಾಣು ಆಗಿರಲು 
ಸಾಧ್ಯವಿಲ್ಲ. ನೊಬೆಲ್‌ ಪ್ರಶಸ್ಟಿಗೆ 
ಭಾಜನರಾಗಿರುವ ಪ್ರೊಫೆಸರ್‌ ಲುಕ್‌ 
ಮೊಂಟ್ಕಿನರ್‌ (Luc Montagnier) ಅವರು 
ಸಾರ್ಸ್‌-ಕೋವಿ-2 ರ ವಂಶವಾಹಿನಿಯಲ್ಲ 
ಹೆಚ್‌ಐವಿ-1 ಮತ್ತು ಮಲೇರಿಯಾ ತರುವ 
ರೋಗಾಣು ಪ್ಲಾಸ್ಮೋಡಿಯಂ ಫಾಲ್ತಪಾರಂ 


(Plasmodium falciparum) ನಲ್ಪರುವ 
ಅಂಶಗಳು ಇರುವ ವಿಚಾರವನ್ನು 
ಬೊಟ್ಟುಮಾಡಿದ್ದಾರೆ. 2೦೦5 ರಲ್ಪ 
ವಿಜ್ಞಾನಿಗಳು ಕಂಡುಕೊಂಡಂತೆ ಈ ಮುಟ್ಟ 
ಸರಣಿಗಳು ಹಲವು ಕೊರೊನಾವ್ಯೈರಸ್‌ಗಳಗೆ 
ತಮ್ಯ ವಂಶವಾಹಿನಿಯ ಪ್ರತಿಗಳ 
ತಯಾರಿಯಲ್ಲ ಅಗತ್ಯವಾಗುತ್ತವೆ. 
ಭಾರತದಲ್ಲೂ ಸಂಶೋಧಕರು ಈ 


ಬಾಕ್ಸ್‌ 1 ಸಾರ್ಸ್‌-ಕೋಪಿ-2 ಸೋಂಕಿನಿಂದ ರಕ್ಷಣೆ: 


ವಿಚಾರವನ್ನು ತಪ್ಪಾಗಿ ಉಲ್ಲೇಬಸಿದ್ದರೂ 
ನಂತರ ತಮ್ಮ ಫಅತಾಂಶಗಳನ್ನು ಹಿಂದೆ 
ಪಡೆದರು. ಸಾರ್ಸ್‌-ಕೋವಿ-2ನ್ನು 
ಪ್ರಯೋಗಾಲಯದಲ್ಲ 
ಅಭವೃಧ್ಧಿಪಡಿಸಲಾಗಿದೆ ಎನ್ನುವುದಕ್ಕೆ 
ಯಾವುದೇ ನಂಬಲರ್ಹ ಆಧಾರಗಳಲ್ಲ. 


ಬಾವಆಅಯ ವೈರಾಣು ಮತ್ತೊಮ್ಮೆ 
ಮಾನವನೊಳಕ್ಕೆ ಜಗಿಯಬಲ್ಲದೇ? 
ಖಂಡಿತವಾಗಿ. ಮಾತ್ರವಲ್ಲದೆ ಇಆಗಳಂ೦ದ, 
ಮಂಗಗಳಂ೦ದ, ಹಾಗೂ ಇತರ 
ಸಸ್ತನಿಗಳ೦ಂದಲೂ ಮಾನವನೊಳಕ್ಕೆ 
ಜಅಗಿಯಬಹುದು. ಆದುದರಿಂದ ಸಂಭಾವ್ಯ 
ಜಗಿಯುವಿಕೆಯನ್ನು ಮುಂಚಿತವಾಗಿಯೇ 
ಅರಿತುಕೊಳ್ಳಲು ವಾವು ಪರಿಸರ 
ವ್ಯವಸ್ಥೆಯನ್ನು ನಿಯಮಿತವಾಗಿ 
ಕಣ್ಣಾವಅಗೊಳಪಡಿಸುವುದನ್ನು ರೂಢಿ 
ಮಾಡಿಕೊಳ್ಳಬೇಕು. ಉದಾಹರಣೆಗೆ, 
ಭಾರತದಲ್ಲ 17 ದೇಶೀಯ ಬಾವಲಅ 
ಪ್ರಬೇಧಗಳದ್ದು. ಅವುಗಳು ತಮ್ಮೊಳಗೆ ವಾಸಕ್ಕೆ 
ಅವಕಾಶ ಮಾಡಿಕೊಟ್ಟರುವ ವೈರಾಣುಗಳ 
ಬದ್ಧೆ ನಮಗೆ ಗೊತ್ತಿರುವುದು ಬಹಳ ಕಡಿಮೆ 
ವಿಷಯ. ಬಾವಅಗಳನ್ನು ಅಥವಾ ಇತರ 
ಯಾವುದೇ ಪ್ರಾಣಿಗಳನ್ನು ಕೊಂದು- 
ಹಾಕುವುದು ಪರಿಹಾರ ಮಾರ್ಗವಲ್ಲ: 
ಅವುಗಳಗೆ ಈ ಪರಿಸರ ವ್ಯವಸ್ಥೆಯಲ್ಲ 
ತಮ್ಮದೇ ಆದ ಪಾತ್ರವಿದೆ. ಕಣ್ಣಾವಲು 
ಮತ್ತು ಅವುಗಳ ವಾಸಸ್ಥಾನ (ಉದಾ: ಕಾಡು) 


ಸೋಂಕಿನಿಂದ ರಕ್ಷಿಸಿಕೊಳ್ಳುವುದಕ್ಷೆ ಮೂರು ಮಹತ್ವದ ಮಾರ್ಗದರ್ಶಿ ಸ್ರೂತ್ರಗಳವೆ. 


1. 


ಮುಖಗವಸುಗಳು: ವೈರಾಣುಗಳು ಅತ್ಯಂತ ಸೂಕ್ಷ ಈಣಗಳಾಗಿದ್ದರೂ (ನ್ಯಾನೋ 
ಮೀಟರುಗಳು) ಮತ್ತು ಅತ್ಯಂತ ಸೂಕ್ಷ ಹಶೋಧಕಗಳ ಮೂಲಕ ಹರಿಯಬಲ್ಲವಾಗಿದ್ದರೂ. 
ಸಾರ್ಸ್‌-ಕೋಪವಿ-2 ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದ ಇತರ ವೈರಾಣುಗಳು ಕೆಮ್ಮುವಾಗ, 
ಸೀನುವಾಗ, ಮಾತನಾಡುವಾಗ, ಅಥವಾ ಉಸಿರಾಡುವಾಗಲೂ ಸಣ್ಣ ಹಾಗೂ ದೊಡ್ಡ ಹನಿಗಳ 
ಮೂಲಕ ಜಡುಗಡೆಯಾಗುತ್ತವೆ. ಇದಕ್ಕೆ ತುತ್ತಾಗಬಲ್ಲ ವ್ಯಕ್ತಿಯು ಉಸಿರಾಡುವಾಗ ಇಂತಹ 
ಹನಿಗಳನ್ನು ಉಚ್ಛಾಸದ ಮೂಲಕ ಒಳಕ್ಕೆಕೆದುಕೊಂಡಲ್ಲ. ಆತ ಸೋಂಕಿಗೆ 
ಒಳಗಾಗಬಹುದು. ಮುಖಗವಸು, ಕೇವಲ ಮನೆಯಲ್ಲೇ ಸಿದ್ದಪಡಿಸಿರುವಂತಹುದಾದರೂ ಸರಿ. 
ಧರಿಸುವುದರಿಂದ ಇಂತಹ ಸೋಂಕಿತ ವ್ಯಕ್ತಿ ಹನಿಗಳನ್ನು ಹೊರಹಾಕುವುದನ್ನು ಮತ್ತು 
ತುತ್ತಾಗುವ ವ್ಯಕ್ತಿ ಇವುಗಳನ್ನು ಒಳಕ್ಕೆಕೆದುಕೊಳ್ಳುವುದನ್ನು ತಡೆಯುತ್ತದೆ. ಇಬ್ಬರೂ 
ಮುಖಗವಸು ಧರಿಸಿದಲ್ಲ. ಪಸರಣಗೊಳ್ಳುವ ಸಾಧ್ಯತೆಗಳು ತೀರಾ ಕಡಿಮೆ. 

ದೈಹಿಕ ಅಂತರ ಕಾಯ್ದುಕೊಳ್ಳುವುದು: ವ್ಯಕ್ತಿಬು೦ದ ವ್ಯಕ್ತಿಗೆ 6 ಅಡಿಗಳ ಅಂತರವನ್ನು 
ಕಾಯ್ದುಕೊಳ್ಳುವುದರ ಮೂಲಕ ಸೋಂಕಿತ ವ್ಯಕ್ತಿುಂದ ಹೊರಹೊಮ್ಮುವ ವೈರಾಣು 
ತುಂಜದ ಹನಿಗಳಗೆ ತುತ್ತಾಗುವುದನ್ನು ಮಿತಿಗೊಳಸಬಹುದು. 

ಕೈಗಳ ಪ್ಪಚ್ಛತೆ: ವೈರಾಣು-ಹೊತ್ತೊಯ್ಯುವ ಹನಿಗಳು ಬಾಗಿಅನ ಹಿಡಿಕೆಗಳು, ಮೇಜನ 
ಮೇಲ್ಮೈ ಇತ್ಯಾದಿಗಳನ್ನು ಕಲುಷಿತಗೊಳಸಬಹುದು. ಸುಲಭವಾಗಿ ತುತ್ತಾಗಬಲ್ಲ ವ್ಯಕ್ತಿ ಈ 
ಮೇಲ್ಮೈಗಳನ್ನು ಮುಣ್ತದಾಗ, ವೈರಾಣು ಆಕೆಯ ಕೈಗಳಗೆ ವರ್ಗಾವಣಿಯಾಗುತ್ತವೆ ಮತ್ತು 
ಕಾಲಕ್ರಮೇಣ ಆಕೆಯ ಬಾಲು ಹಾಗೂ ಮೂಗಿಗೆ ಪ್ರಪೇಶಿಸುತ್ತವೆ. ಸಾರ್ಸ್‌- ಕೋವಿ-2ರಲ್ತ 
ಮೇದಸ್ಸಿನ ಪೊರೆ ಇರುವುದರಿಂದ, ರ್ರೀಸ್‌ (ಚರ್ರಜ) ಅನ್ನು ಸಾಬೂನಿನಿಂದ ತೊಳೆದುಹಾಕುವ 
ರೀತಿಯಲ್ಲಿಯೇ ಇದನ್ನೂ ಸಾಬೂನಿನಲ್ಲ ಕೈತೊಳೆದುಕೊಳ್ಳುವ ಮೂಲಕ ನಾಶ ಮಾಡಲು 
ಸಾಧ್ಯವಾಗುತ್ತದೆ. 7೦% ಹಾಗೂ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಮದ್ಯಸಾರವಿರುವ ಹ್ಯಾಂಡ್‌ 
ಸ್ಯಾನಿಟೈೈಸರ್‌ಗಳು ಸಹ ನೆರವಿಗೆ ಬರುತ್ತವೆ. 


ಐ ಪಂಡ್‌... ರೀಡಿಸ್ಕವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 | 29 


ನಾಶವಾಗದಿರುವುದನ್ನು ಬಚಿತಪಡಿಸುವುದರ ಮೂಲಕ ಮಾನವ-ಪ್ರಾಣಿಗಕ ನಡುವಿನ ಸಂಘ ರ್ಷವನ್ನು ಕಡಿಮೆ ಮಾಡಬಹುದು ಹಾಗೂ ಈ 
ಮೂಲಕ ಮಾನವಸ ಸಮುದಾಯದೊಳಕ್ಕೆ ಪ ಪ್ರಾಣಿಗಳ ವೈರಾಣುಗಳು ನುಗ್ಗುವ ಅಪಾಯವನ್ನು ಕಡಿಮೆ ಭವಿಷ್ಯದಲ್ಲಿ ಖಾಲುಲೆಗಳು 
ಹೊರಹೊಮ್ಮುವುದನ್ನು ತಡೆಗಟ್ಟುವುದಕ್ಕೆ ಇರುವ ಮಾರ್ಗೋಪಾಯ ಇದೊಂದು ಮಾತ್ರ. 


ಪ್ರಮುಖ ಅಂಶಗಳು 


ಸಾರ್ಸ್‌-ಕೋವಿ-2 ಮಾನವರಲ್ಪ ತೀವ್ರ ಪ್ರರೂಪದ ಉಸಿರಾಟದ ಲಕ್ಷಣಗಳನ್ನು ಉಂಟುಮಾಡುವ ಎರಡನೆಯ 
ಕೋರೋನಾವ್ಯೆರಸ್‌ ಆಗಿರುವುದರಿಂದ ಈ ಹೆಸರನ್ನು ಪಡೆದಿದೆ. ಇತರ ಕೊರೊನಾವ್ಯೆರಸ್‌ಗಳಂತೆಯೇ, ಸಾರ್‌- 
ಕೋವಿ-2 ಒಂದು ಆರ್‌ಎನ್‌ಎ ವೈರಾಣು ಆಗಿದ್ದು, ಇಲೆಕ್ಟ್ರಾನ್‌ ಮೈಕ್ರೋಸ್ಟೋಪ್‌ ಮೂಲಕ ವೀಕ್ಷಿಸಿದಾಗ 
ಪ್ರಭಾವಲಯವನ್ನು ಹೊಂದಿರುವಂತೆ ಗೋಚರಿಸುತ್ತದೆ. 

ಸಾರ್ಸ್‌-ಕೋವಿ-2ರಲ್ಲ ಅಸಾಮಾನ್ಯವಾದ, ಉದ್ದನೆಯ ವಂಶವಾಹಿನಿಯುದ್ದು, ಅದು ಸರಾಸರಿ ರೂಪಾಂತರ 
(ಮ್ಯುಟೀಶನ್‌) ಹೊಂದುವ ದರವು ಇತರ ಆರ್‌ಎನ್‌ಎ ವೈರಾಣುಗಳಗೆ ಹೋಪಲಸಿದರೆ ಕಡಿಮೆ ಇದೆ. ಈ ವರೆಗೆ 


ಸಾರ್ಸ್‌-ಕೋವಿ-೭2 ರ ಒಂದು ಸ್ಟೇನ್‌ ಜಾಗತಿಕವಾಗಿ ಹರಿದಾಡುತ್ತಿದ್ದು. ಇದರ ಒಂದು ರೂಪಾಂತರವು (D614G 
ಎಂದು ಹೆಸರಿಸ ಲಾಗಿರುವಂತಹುಮು) ಇತರವುಗಳಗಿಂತ ಹೆಚ್ಚು ವೇಗವಾಗಿ ಹರಡುತ್ತಿರುವುದು ಕಂಡುಬಂದಿದೆ. 
ಸಾರ್ಸ್ನ್‌- ಕೋವಿ-2 ಹಲವು ಮೇಲ್ಮೈಗಳ ಮೇಲೆ ಹಲವು ಕಾಲ ಸೋಂಕುಕಾರಕವಾಗಿ ಉಳದುಕೊಳ್ಳುವ 
ಸಾಮರ್ಥ್ಯವನ್ನು ಹೊಂದಿದೆಯಾದರೂ ಸಾಬೂನು ಅಥವಾ ಸೋಂಕುನಿವಾರಕಗಳಂದ NN 
ಕೊಲ್ಲಲ್ಲಡುತ್ತವೆ. 

ಸಾರ್ಸ್‌- ಕೋವಿ-2 ಎನ್ನುವ ವೈರಾಣು ಬಾವಲಅಯಲ್ಲ ಆರಂಭವಾಗಿ, ತದನಂತರ ನೇರವಾಗಿ ಇಲ್ಲವೇ 
ಪ್ಯಾಂಗೊಲನ್‌ ಮೂಲಕ ಮಾನವನಿಗೆ ನೆಗೆದಿದೆ ಎಂದು ಆಧಾರಗಳು ಹೇಳುತ್ತವೆ ಸಾರ್ಸ್‌-ಕೋಪವಿ- 2ನ್ನು ಒಂದು 
ಪ್ರಯೋಗಾಲಯದಲ್ಲ ಅಭವೃದ್ಧಿಪಡಿಸ ಸಲಾಗಿದೆ ಎನು ವುದಕ್ಕೆ ಯಾವುದೇ ನಂಬಲರ್ಹ ಆಧಾರಗಳು ಇಲ್ಲ. 

ಪರಿಸರ ವ್ಯವಸ್ಥೆಯಲ್ಲ ಕ್ರಮಬದ್ಧತೆ, ನಿಯಮಿತ ಕಣ್ಗಾವಲು ಮತ್ತು ಅವುಗಳ ವಾಸಸ್ಥಾನ ಹಾಳುಗೆಡವಲಾಗಿಲ್ಲ 
ಎನ್ನುವುದನ್ನು ಬಜಿತಪಡಿಸುವುದರ ಮೂಲಕ ಭವಿಷ್ಯದಲ್ಲಿ ವನ್ಯ ಪ್ರಾಣಿಗಳ೦ದ ಕಶೇರುಕ-ಜನ್ಯ (ಧೂನೋಸಿಸ್‌) 
ಖಾಯುಲೆ ಹರಡುವುದನ್ನು ತಡೆಯುವುದು ಸಾಧ್ಯವಿದೆ. 


ಈ ಲೇಖನದ ಶೀರ್ಷಿಕೆಯ ಹಿನ್ನೆಲೆಯಲ್ಲ ಬಳಸಿರುವ ಚಿತ್ರದ ಮೂಲ: ಗtಃps://phil.cdc.gov/Details.aspx?pid=23312. PAE¥E: Alissa Eckert, MSMI & Dan Higgins, MAMS, 
created atthe Centers for Disease Control and Prevention (CDC). ಪರವಾನಗಿ: :ಪಜ್ನಕ್‌ ಡೊಮೇನ್‌ 


ಶಾಹಿದ್‌ ಜಮೀಲ್‌ ಇವರು ನವದೆಹಆಯಲ್ಲರುವ ಅಂತರರಾಷ್ಟ್ರೀಯ ಜೆನೆಟಕ್‌ ಇಂಜನಿಯರಿಂಗ್‌ ಮತ್ತು ಬಯೋಟಿಕ್ಸಾಲಜ ಕೇಂದ್ರ (ICGEB)ದಲ್ರ ವೈರಾಲಜ 
ವಿಭಾಗದ ತಂಡ ನಾಯಕರಾಗಿದ್ದವರು. ಈಗ ಇವರು ಡಿಬಟ/ವೆಲ್‌ಕಮ್‌ ಟಿಸ್ಟ್‌ ಇಂಡಿಯಾ ಅಲಯನ್ಸ್‌ ಇದರ ಪ್ರಥಾನ ಕಾರ್ಯಕಾರಿ ಅಧಿಕಾರಿಯಾಗಿ 
ಕಾರ್ಯನಿರ್ವಹಿಸುತ್ತಿದ್ದಾರೆ. 


ಅನುವಾದ: ಸ್ಕಿತಾ ಭಟ್‌ | ಪರಿಶೀಲನೆ: ಚಂದ್ರಿಕಾ ವಿಜಯೇಂದ್ರ 


30 | ಐ ವಂಡರ್‌... ರೀಡಿಸ್ಸವರಿಂಗ್‌ ಸ್ಫೂಲ್‌ ಸೈನ್‌ ' ಜನವರಿ 2021 


